ಕನಾಟಕ ವಿಧಾನ ಪರಿಷತ್ಸು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


152 (312) 


ಪ್ರೀ ಅರವಿಂದ ಕುಮಾರ್‌ ಅರಳ 


(ವಿಧಾನ ಸಭೆಯುಂದ ಚುನಾಲುತರಾದವರು) 


3. ಉತ್ತರಿಸುವ ದಿನಾಂಕ 


4. ಉತ್ತರಿಸುವ ಸಚಿವರು 


14.09.2೦21 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಪಶ್ನೆ 


ಉತ್ತರ 


ಕಳೆದ 3 ವರ್ಷಗಳಲ್ಲ ಕೆ.ಐ.ಎ.ಡಿ.ಜ. 
ವತಿಂುಂದ ಇದುವರೆವಿಗೂ ಕೈಗಾರಿಕೆಗಳ 
ಉಪಯೋಗಕ್ಕಾಗಿ ಸ್ವಾಧೀನ ಪಡಿಸಿಕೊಂಡಿರುವ 
ಭೂಮಿಯ ವಿಸ್ತೀರ್ಣವೆಷ್ಟು: (ತಾಲ್ಲೂಕುವಾರು 
ವಿವರ ನೀಡುವುದು) 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ ಮಂಡಳ 


ವತಿಯುಂದೆ ಕಳೆದ ಮೂರು ವರ್ಷಗಳಲ್ಲ 


ಭೂಸ್ಣಾಧೀನಪಡಿಸಿಕೊಂಡ ಜಮೀನಿನ ವಿವರ ಈ 
ಕೆಕಕಂಡಂತಿದೆ:- 


ಕೈಗಾರಿಕಾ ಪ್ರದೇಶ ರಂರಂ-ಡಂ ಎಕರೆ 


ಏಕಘಫಟಕ ಸಂಕೀರ್ಣ | 4641-35ರ ಎಕರೆ 


ಒಟ್ಟು ೨894-27 ಎಕರೆ 


ವಿವರಗಳನ್ನು ಅಸುಬಂಥ-1 ರಲ್ಲ ಒದಗಿಸಿದೆ. 


(ಆ) 


ಕೆ.ಐ.ಎ.ಡಿ.ಚ.ಯವರು ರೈತರ ಜಮೀನನ್ನು 
ಸ್ಥಾಧೀನ ಪಡಿಸಿಕೊಳ್ಳುವಾಗ ಅನುಸರಿಸಿರುವ 
ಮಾನದಂಡಗಳೇನು; (ವಿಷರವನ್ನು 
ನೀಡುವುದು) 


\ 


% ಕೆಐಎಡಿಚ. ವತಿಯಂದ 


ಸ್ವಾಧೀನಪುಢಿಸಕೊಳ್ಳುವ ಕೈಗಾರಿಕಾ ಅಮೀನುಗಳಗೆ 


ಇರುವ ' ಬೇಡಿಕೆಗಳಗೆ ಅನುಗುಣವಾಗಿ ಮಂಡಳಯ | 
ವಿಶೇಷ ಭೂಸ್ಥಾಧೀನಾಧಿಕಾರಿ ಮತ್ತು ಕಾರ್ಯಪಾಲಕ 


ಅಭಿಯಂತರರು ಸಂಬಂಧಪಟ್ಟ ಜಲ್ಲೆಯ ಜಲ್ಲಾ 


ಕೈಗಾರಿಕಾ ಕೇಂದ್ರದ . ಜಂಟ " ನಿರ್ದೇಶಕರ 


ಸಹಯೋಗದೊಂದಿಗೆ ನಿರ್ದಿಷ್ಟ ಸ್ಥಆಗಳಟ್ಣ ಕೈಗಾರಿಕಾ 
ಪ್ರದೇಶಗಳನ್ನು ಅಭವೃದ್ಧಿಪಡಿಸಲು ಜಮೀನುಗಳನ್ನು 


ಗುರುತಿಸಿದ ನಂತರ, ಮಂಡಳ ಸಭೆಯ ಅನುಮೋದನೆ 


ಪಡೆದು ಭೂಸ್ಹಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ: 
ದಿನಾಂಕ: 18.03.2013 ರ ಸುತ್ಲೋಲೆಯಲ್ಲನ 
ನಿರ್ದೇಶನದ ಅನುಸಾರ ಜಮೀನನ್ನು ಸ್ವಾಧೀನಪಡಿಸಲು 
ಕ್ರಮ ವಹಿಸಲಾಗುತ್ತಿದೆ. 


(ಇ) 


ಕೆ.ಐ.ಎ.ಡಿ.ಬ.ಯವರು ರೈತರ ಜಮೀನನ್ನು 


ಸ್ಥಾಧೀನ ಪಡಿಸಿಕೊಳ್ಳುವಾಗ ಸಂಬಂಧಪಟ್ಟ 


ರೈತರಿಗೆ ಪ್ರತಿ ಎಕರೆಗೆ ಎಷ್ಟು ಪ್ರಮಾಣದ 
ಪರಿಹಾರ ಧನವನ್ನು ನೀಡಲಾಗಿದೆ: 
(ತಾಲ್ಲೂಕುವಾರು ನೀಡುವುದು) 


(ಈ) 


ಕೆ.ಐ.ಎ.ಡಿ.ಚ.ಯವರು ರೈತರ ಜಮೀನನ್ನು 
ಸ್ವಾಧೀಸ ಪಡಿಸಿಕೊಳ್ಳುವಾಗ ಸಂಬಂಧಪಟ್ಟ 
ರೈತರಿಗೆ ಪ್ರತಿ ಎಕರೆಗೆ ಎಷ್ಟು ಪ್ರಮಾಣದ 
ಪರಿಹಾರ ಧನವನ್ನು ನೀಡಲಾಗಿದೆ; 
(ತಾಲ್ಲೂಕುವಾರು ನೀಡುವುದು) 


ಮೇಲಅನಂತೆ ಸ್ಹಾಧೀನಪಡಿಸಿಕೊಂಡಿರುವ ಪ್ರತಿ 
ಎಕರೆ ಜಮೀನಿಗೆ ನಿಗಧಿ ಪಡಿಸಿರುವ ಭೂಪರಿಹಾರ ದರದ 
ವಿವರಗಳನ್ನು ಅನುಬಂಧ-1 ರಣ್ತ್ಷ ನಮೂದಿಸಲಾಗಿದೆ. 


(ಉ) 


ಕೆ.ಐ.ಎ.ಡಿ.ಜ. ಅಧೀನದಲ್ಲ ಲಭ್ಯವಿರುವ ಎಷ್ಟು 
ವಿಸ್ತೀರ್ಣ ಜಮೀನಿನ ಹಾಗೂ ಉದ್ದಿಮೆ 
ಹೂಡಲು ಸರ್ಕಾರದ ಮಾನದಂಡಗಳೇನು? 
(ತಾಲ್ಲೂಕುವಾರು ವಿವರ ನೀಡುವುದು) 


ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ 
ಭೂಸ್ವಾಧೀನಪಡಿಸಿರುವ  ಜಮೀನಿನಲ್ಲ ಬಹುತೇಕ 
ಕೈಗಾರಿಕಾ ಪ್ರದೇಶಗಳನ್ನು ಇನ್ನೂ 
ಅಭವೃದ್ಧಿಪಡಿಸಲಾಗುತ್ತಿದೆ. 

ಕೆ.ಐ.ಎ.ಡಿ..ಯಲ್ಲ ಕೈಗಾರಿಕಾ ನಿವೇಶನ ಹಂಚಿಕೆ . 
ಮಾಡಲು ಇರುವ': ಮಾನದಂಡಗಳ ಪ್ರತಿಯನ್ನು 
ಅನುಬಂಥ-2 ರಣ್ಲ ಒದಗಿಸಿದೆ. 


3 


ಸಂಖ್ಯೆ: ಸಿವ 160೦ ಐಎಪಿ (ಇ) 2೦೦1 


ಕಳೆದ ಮೂರು ವರ್ಷಗಳ ಅವಧಿಯಲಿ ಕರ್ನಾಟಕ ಕೈಗಾರಿ 


ಕಾ 


೦ಸೆಬಂ ಗ 


ಭಿವೃದ್ಧಿ ಮಂಡಳಿ ವತಿಯಿಂದ ಕೈಗಾರಿಕಾ 


ಪ್ರದೇಶ ಮತ್ತು ಏಕಘಟಕ ಸಂಕೀರ್ಣಗಳಿಗೆ ಸ ಸಾರೀನಪ ಪಡಿ 


ಸಿಕೊಂಡಿರುವ ಜಮೀನುಗಳ ವಿವರ. 


[450 ಜಿಲೆ ಹೆಸರು | ಕೈಗಾಕಾ ಪ್ರದ ಘಡ ಸಂನರ್ಣ ಗಡ್ಡಾ ವ್ಯಾರ್ಣ 
- ಇ ಎ-ಗು ಎ-ಗು "ಎ-ಗು 
"1 |ಬಂಗಳಾರು ನಗರ 33-0 74-31 48-07 
2. |ಬೆಂಗಳಾರುಗ್ರಾಮಾಂತರ 2073-7 50-05 2232 
3 [ರಾಪರ್‌ 2-72 ವ WEY) 
KREDI NR - 4273 
3. ಗೋಪಾಲ OT pe 347-0 
8 ಮಹಾರ 5 | 4-30 23-28 
7. ದಾವಣಗೆರೆ - 378-28 - 378-28 
8 ಬಕಾ TH 235-34 
9. 'Tಚಿತೆದುರ್ಗ ವ IN 4-18 TA 
70. ಸಾರ 148-04 | 50-23 198-27 
1. |ಮೆಂಡ್ಯ 3-3. pe 12339 
T2.- ನಾರಾ — — TT ವ 
TTA 1695337 2733 197-28 
7 ರಾ ನ್ನಡ ವ 740-32 330-37 
75. TSN - - ವ 
16. | ಶಿವಮೊಗ್ಗೆ - 500-08 500-08 
17 ಡಫ - JT: 1-28 
15 ಕೊಡಗು - -— - | 
19 1ಧಾರವಾಡೆ 4-00 | - 4-00: 
20 `'ಹಾಷಾರ 307-03 z 4573 
21 ಪ್ಲಳಿ 0-31 550-5 
F- 7ನ - TA 
8 Tಜಾಗನಪಾಷ 0-05 19-7 
or [ನಾ - 
——— ರ್‌ ನರ್‌ - - 
25 ಗಡೆ - ವ - 
27 {osr 20 7 75-08 
287 ಯಾದಗಿಕ 51-29 OTT T1590 
5 ರಾಜೂರ 7-38 109-03 UT 
50 | ಬೀಡರ್‌ TT - Ee 
5252-32 35 3894-27 


Se-8-20ns ued 31-49-202) Ca) 


ಕಳೆದ ಮೂರು ವಷ£ನಗಳ ಅವಧಿಯಲ್ಲಿ ಕರ್ನಾಟಕ ಕೈಗಾರಿಕಾಭಿವೃದ್ಧಿ ಮಂಡಳಿ ವತಿಯಿಂದ ತೈಗಾರಿಕಾ ಪ್ರದೇಶ 


ಮತ್ತು ಏಕಘಟಕ 


[7 


ಸಂಕೀರ್ಣಗಳಿಗೆ ಸ್ಪಾಧೀನಪಡಿಸಿಸೊಂಡಿರುವ ಜಮೀನುಗಳ ವಿವರ. 


ಕೈಗಾರಿಕಾ ಪ್ರದೇಶಃ- 


ಎಸೀರ್ಣ 
) 


ಪ್ರತ ಎೆಗನಗದ 


3 ಕೈಗಾರಿಕಾ ಪ್ರದೇಶದ ಗ್ರಾಮ, ತಾಲ್ಲೂಕು, ಜಿಲ್ಲೆ ಸ ಪಡಿಸಿದ ದರ . 
೫ ಹೆಸರು - ರೂ. ಲಕ್ಷೆಗಳಲ್ಲಿ ಅಂತಿಮ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕೆ: 
| pl 3 4 % [3 
ಪಾರ ನಗರ 1 - - 
17 ಪಾರ್ಡ್‌ಷೇರ್‌ ಪಾರ್ಕ್‌ ಬೆಂಗಳೂರುಾ) ಮಷಡೇನ 73ರ 60.0 ಸಿಐ 137 ಎಸ್‌ಪಿಕ್ಕೊ 2077 ಕನಾ 
ಕೊಡಿಗೇಹಳ್ಳಿ | 
2 IT Park ಕೈ ಪ್ರದೇಶ ಚಿಂಗಳೊರು ಉತ್ತರೆ ಇನ್ನ 20-02 ದರ ನಿಗರಿ ನನರ ಎಸ್‌ಪಿಕ್ಕೊ 205 TTI 
' ಅರೆಬನ್ನಮಂಗಲ ಗ್ರಾಮ ಕ್ರಮ ವಹಿಸಲಾಗುತ್ತಿದೆ. | oo 
3 ಪೀಣ್ಯ ಕೈ `ಪ್ರದಣ್‌ [ವಾರ್‌ ಉತ್ತರ ತಾಲ್ಲೂಕು; 0-1 ದರ ನಿಗೆದಪೆಔಸಹ "ಸವರ ಎಸ್‌ಪಿಕ್ಕೂ 2017 5205-305 
” ಪೀಣ್ಯ ಗ್ರಾಮ ಕ್ರಮ ವಹಿಸಲಾಗುತ್ತಿದೆ. K > * 
ER ವಟಿ'ಪಾರ್ಕ ಬಿಸ ಪಾಳ್ಳೆ [257 22000 ; ಸಿಐ 63 ಎಸ್‌ಪಿಕ್ಕೊ E57 
5 ಐಟಿ ಪಾರ್ಥ ಸಿಂಗಹಳ್ಳಿ ಗ್ರಾಮ `ಚಿಂಗಳಾ ಹ TE 210.00 ಸಖ 129 ವ್ಯಾ (32020 ದನಾಂಕ 23-09 
» ಉತ್ತರ (ಅಪರ) 2020 
ಡ್‌್‌ ಹೊವಿನ್‌ಮ್ಯನಹ್ಟ್‌ 20 ಡರ ನಿಗದಿಪಡಿಸಲು” | ನವ ಎಸ್‌ಾಫ್ಯಾ ಪ್‌ ದಿನಾಂಕ79-53- 
ಕ್ರಮ ವಹಿಸಲಾಗುತಿದೆ. 1 ೨021 
ಒಟ್ಟು] 33-16 | 
ಸೊರು ಗ್ರಾಮಾಂತರ ಚಿಲ್ಲಿ Wy } “| 
7 ರಾವಾ 5ನೇ ಲಮಂಗಲ ತಾಲ್ಲೂಕು, "ಕಜ 7 83-35 8500 ಸನ ವ್‌ ಪಿಕ್ಕೊ 2016 5ನ 0 
ಚಂತ ಶ್ರೀನಿವಾಸಪುರ ಹಾಗೂ ಇತರೆ 100.00 
ಗ್ರಾಮಗಳು ' , . " § 
7 ರೇಷಸಡ್ಸ್‌ ತಾರಾ | ಹರತಾರು ಪೋಲನಹ್ಸ್‌ 1702-05 110.00 ಸಿಐ 230 ಎಸ್‌ಪಿಕ್ಕೂ 308 ರಾ I 
ಹಾಗೂ ಇತರೆ ಗ್ರಾಮಗಳು . 130.00 
3 "| ಚಿಕ್ಕಹೆಲ್ಲೂರು ~1 ಬೆಂಗ್ರಾ) ಜಕ್ಪೆ 9-04] ಡರ ನಿಗದಪಡಸರು ಸಿಐ'155 ಎಸ್‌ಫಕ್ಕೊ 7 TETAS 
ಬೆಂ(ಗ್ರಾ) ಜಿಲೆ ಕ್ರಮವಹಿಸಲಾಗುತಿದೆ. ರಾಜ್ಯ ಪತ್ರ ದಿ19-11-2020 
|] ಕಂಬಳಿಮರ ಜಂ ವಾರು ಕ್‌ 17-09 | ಡರ ನಗದಪಡಸಪ ಸಿಐ'155 ಎಸ್‌ಪಿಕ್ಕೊ (2) 2020 T7200 
ಜಿಲೆ : ಸಮ ವಹಿಸಲಾಗುತ್ತಿದೆ. | ರಾಜ್ಯ ಪತ್ರ o19- ME 2020 
3” [ಬಂಜೆ ಗಾಮ']ಬಾ ಗಾ ಷಲ್ಷಗ್ರಾವ 5-05 "ದಕ ನಗನಪಡಸರಾ ಸಿವ F] ಎಸ ಸ ಹ್‌ 2019 ದನಾಂ87572-20 
ತರಬಹಳ್ಳಿ. ತರಬಹಳ್ಳಿ. ಜಡಿಗೇನಹಳ್ಳಿ ಕ್ರಮ ವಹಿಸಲಾಗುತ್ತಿದೆ. 
ಜಡಿಗೇನಹಳ್ಳಿ ಹೋಬಳಿ, ಹೊಸಕೋಟೆ ತಾಃ 
ಹೋಬಳಿ, 
ಹೊಸಕೋಟಿ ತಾ॥ 
ಒಟ್ಟು 2873-77 
ರಾಮೆನೆಗರ ಜಿಲ್ಲೆ - _ 
7 ಹಾರೋಹ್ಥ್‌ 3ನೇ ಕಂಚಗಾರನಹಳ್ಳ ಮತ್ತು 512-12 ಪೆರಿಷ್ಟೃತ'ದರ ಸಿಐ 101 ಎಸ್‌ಪಿಕ್ಕೊ 205 5೯75ರ 
ಹಂತ ರಾಮನಗರ ಕಂಚಗಾರನಹಳ್ಳಿ ಕಾವಲ್‌ & ನಿಗದಿಯಾಗಲು - 
ಚಿಲ್ರೆ, ಕನಕಪುರ ತಾ॥, | ಯರೆಹಳ್ಳಿ ಬಾಕಿಯಿದೆ. 
ಒಟ್ಟು | 912-12 


“ಪ್ರತ ಎಕಕಗ'ನಿಗದ 


ವಿಸೀರ್ಣ ಡಿಸಿ | _ _ | 
3 ಗಾಂ ಪ್ರದೇಶದ ಗ್ರಾಮ, ತಾಲ್ಲೂಕು, ಜಿಲ್ಲೆ ಎನು } Mego ಅಂತಿಮ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಸ: 
[ಾಪಾಕ ಷ್ಟ - ್‌್‌ : ” 
UU Tm ನಾರಡಹ್ಥ EXT 10550 ಸವ ವಸ್‌ I EET 
ಹೆಂತ ಮಾಲೂರು : : . - } . 
L_ | ತಾಃ \ | | . . 
7 1 ಇಸಡ್ನಹ್‌ ಸತ್ತ್‌ 3 7755 ಸಿವ ವಸನ 5 5 


[ TT 3A 7 
ಚಿಕ್ಕಬಳ್ಳಾಪುರ 'ಜಕ್ಷೆ - - } | ' - 
1 ಮೆಸ್ಟೇನಹಳ್ಳ್‌ 1 ಮೆಲ್ಯಾಪಕ ಮಾಕಸ TA 42.00, 60.00, ಸಿಐ 08 ಎಸ್‌ಪಿಕ್ಕೊ (2020 I-50 
ಚೆಂತಾಮಣಿ ತಾ॥ ಮಸ್ತೇನಹಳ್ಳಿ 50.00 - 
ತಳಗವಾರ, L | 
} | 414-25 § 
1 7 ವಸಂತನರಸಾಪಾರ ಬಹುಜನೆಹಳ್ಳಿ ತಪ್ಪದಾಸರಹಳ್ಳಿ 1 3-3 | 50.00 ಸಿಐ'129 ಎಸ್‌ಪಿಕ್ಕೂ 2018 ರನ 
3ನೇ ಪಂತ (₹M7P) | ಕೋಡಿತಿಮ್ಮನಹಳ್ಳಿ ತುಮಕೂರು | ' oo 
§ ' | ಜಿಲ್ಲೆ & ತಾಲ್ಲೂಕು | . - 
2 ಮುಡುಗೆಕ ಕಾಪರ್‌ ಮುದುಗಕ್‌ಾಷರ್‌ 253 30.00 ಸಿಐ 176 ಎಸ್‌ಪಿಕ್ಕೂ 208 ದನಾ 15-07-5. 
ಕೈಷಪ್ರ (ಹೆಚ್ಚುವರಿ) ' 33.00 _, 
3. | ತುಮಕೂರು `ಜಲ್ತೆ 3 ಕ್ಯಾತಂದ್ರೆ "ಮೈದಾಳ 3-05 | ದರ'ನಿಗದಪಔಸಲು - ಸಿಐ 142 ಎಸ್‌ಪಿಕ್ಕೂ 2017 ದಿನಾ 315-20. 
" | ಅಮಾನಿಕೆರೆ, ಮಂಚ್‌ಕಲ್‌ಕುಪ್ತೆ, ಕ್ರಮ ವಹಿಸಲಾಗುತ್ತಿದೆ. 
” | ಹಿರೇಹಳ್ಳಿ ಚಿಕ್ಕಹಳ್ಳಿ. ನಂದಿಹಳ್ಳಿ Oo WN 
4] ತುಮಕಾರುಜಕ್ಸ್‌ ನಂದಿಹಳ್ಳಿ `ಸಂಗೇನಹ್ಸ್‌, 82537 50.00 "ಸಿಐ 257 ವಸ್‌ಪಿಕ್ಕೊ'2018 ದನಾಂಕ 31-5-7, 
ವಸೆಂತನರಸಾಪುರ 3ನೇ ನಾ ¥ ' 8 
ನಾಗನಾಯ್ಕನಹಳ್ಳಿ, 52.00 
ಹಂತ ಕೈ 40 8೪ | ಶ್ರಂಬೋನಹಳ್ಳಿ ಕೋಡಿಹಳ್ಳಿ 
Double Circuit 3 
Transmission Line ಕಂಚೇಸಹಳ್ಳಿ ಬತ್ನಂದ್ರ 
From BPS (Bellary 
Station 
Vasanthanarasapura . K 
L_ PGCIL.. Station} . | J ೦ - 
5" ಮುರಿಗಕ ಕಾವಲ್‌ "ಮುದಿಗಕಕಾವರ್‌ಗ್ರಾ; 703 3000: ಸಿಐ 154 ಎಸ್‌ಪಿಕ್ಕೊ (201 ದನಾ 
ಕೈಪ್ರ R ತುಮಕೂರು ಜಿ. ಶಿರಾ ತಾ. } § 
"| 8 Tತುಮಕಾರು ಚ ಶಂಬೋನೆಹ್ಸ್‌ 5 7 ಡೆರನಗರಿಪಕಸು ವ TR ಐಸ್‌ಪಿಕ್ಯೂ (2) 2020 STO 
ತಾ॥ ಶಂಬೋನಹಳ್ಳಿ - ಕಮ ವಹಿಸಲಾಗುತ್ತಿದೆ. ' . 
§ FS ಒಟ್ಟು | 155-38 
. ್ಸು k 
ನವರ ವ್‌ | - 
INE ಸಾರಥಿ ಹೆಕಹರಾಃ। Ey 3200 ಸಿಐ 121 ಎಸ್‌ಪಿಕ್ಕೂ 2017 ದನಾ 
ದಾವಣಗೆರೆ \ ' } 
2'ಕೈಪ್ರಸಾರಥ ಮೆತ್ತು ಸಾಕಥ-ಮತ್ತು ಕರಲಹ್ಳಿ 317-16 36.00 og RST ಎಸ್‌ಪಿಕ್ಕೂ (ಇ)2020 ದನಾ 
ಕರಲಹಳ್ಳಿ ಗಾಮ ಗ್ರಾಮ ಹರಿಹರ ಶಾ॥ 4-25 ' 
& ಹರಿಹರ ತಾ॥ 322-01 
- : ಒಟ್ಟು | 378-28 | ] 
| ಮೈಸೂರುಜಕ್ಳ | 
1 TತಾಂಡವಹT ತಾಂಡವಪುರ ಇ ಇಮ್ನಾಪು 2-7 4300 ಸಿಪ"77 ಎಸ್‌ಖಕ್ಕಾ 208 ET 
| ಇಮ್ಮಾವು ಕೈಪ್ರ 21-03-2019, oo . 
TT [ಕಡಫೊಳ ಕೈಗಾಕಕ ನಂಜನಗೂಡು ಇಾಲ್ಲೂಘ ಸಿಐ 137 ಎಸ್‌ಪಿಕ್ಕೂ 2015 ದನಾ 30 
"| ಪ್ರದೇಶ ಕಲ್ಲಹಳ್ಳಿ ಮತ್ತು ಕತ್ಪಾಡಿಪುರ | 14-35 50.00 


ರಾಜ್ಯ ಪತ್ರ ದಿನಾಂಕ:23-05-2019 


7 T ಪ್ರ ವಾನಗನ 
ತ್ರ | ೃಣಾರಿಕಾ ಪ್ರದೇಶದ ಗ್ರಾಮ, ತಾಲ್ಲೂಕು, ಜಲ್ಲ | ನ3ಡ್‌ | ನ ್ಹದಸಿಡದರ 
ಸ ಹೆಸರು ಎ-ಗು ರೂ. ಲಕಗಳಲ ' ಅಂತಿಮ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ: 
) . ಶಿಗಳ್ಲ 
KE) Mt ಮ ಸ ಸ - 
ಮೈಸೂರು ಜಿಲ್ಲೆ ಅಡಕನಹಳ್ಳಿ ಗಾಮ 63-04 60.00 ಸಿಐ 20 ಎಸ್‌ಪಿಕ್ಕೂ (ಇ) 207 53ರ 
3 | ನಂಜನಗೂಡು, - ; 
lal 'ತಾಂಡವೆಪರೆಗ್ರಾಮ ತಾಂಡವಪುರ'ಗ್ರಾಮ TES ವಿಗದಿಪಡಿಸಖ "ನವ್‌ ಐಸ್‌ಪಿಕ್ಕೊ (32020 ನಾರ 
ನಂಜನಗೂಡು ತಾ॥ ನಂಜನಗೂಡು ತಾ॥ ಸ ತಮ ವಹಿಸಲಾಗುತ್ತಿದೆ. 
_ 4 RN 
¥ ಒನ್‌ T4807 
Lh] L 
ಮಂಡ್ಯ ಜೆಲ್ಲೆ } R ; 
1 7ಕಡಕೊಳಕ್ಳಗಾಕಾ ನಂಜನೆಗೊಡ್‌ 74-35 50.00 720 TTS RES 
ಪ್ರದೇಶ ಕಲ್ಲಹಳ್ಳಿ ಮತ್ತು ಕತ್ನಾಡಿಪುರ ) f ರಾಜ್ಯ ಪತ್ರ ದಿನಾಂಕ:23-05-2019 
3 "|ಮೌಡ್ಡೊರ್‌ಾಗ "| ಮದ್ಧೊರು`3ಾ॥ 109-04 | ಡರನಗರೆಪಕ ವ T ಎಸ್‌ಪಿಕ್ಕಾ I 
f ಕಿಮು ವಹಿಸಲಾಗುತ್ತಿದೆ. i 
ಿ ಒಟ್ಟು 1723-39 1 
; J ುು $ 
ಹಾಸನ ಚಿಲ್ರೆ y P 
1" | ಬೊಮ್ಮನಾಯಕನಹ್ಸ್‌ ಬೂಮ್ಮನಾಯೆಕನಹ್ಗಿ 727-77 TSರ ನಗರ TA ಎಸ್‌ಪಿಕ್ಕೊ 20ರ 
§ ಕಮ ವಹಿಸಲಾಗುತ್ತಿದೆ. ! ದಿನಾಂಕಃ17-11-2020 ರಾಜ್ಯ ಪತ್ರ ದಿ:19-11-2020 
2 | ಹಾಸನ ಬಲ್ಲ ಅರಾಿರ ಮೈಲನಹಳ್ಳಿ" ಹುಣಸೇಕಟ್ಟಿ 1 17705 ರರ ರರ TT ಎಸ್‌ಪಿಕ್ಕೂ (ಇ) 2020 5772-0 
| en ಮೈಲನಹಳ್ಳಿ, ಸ 15-00 | ಕ್ರಮ ವಹಿಸಲಾಗುತ್ತಿದೆ. 
ಹುಣಸೇಕಟ್ಟೆ 1142.06 
ನ್‌ ಒಟ್ಟು 1189-33 1 
17 ಧಾರವಾಣೆ ಮೆಮ್ಮಿಗಟ್ಟ 40ರ ಅವಾರ್ಡ್‌ ದರೆ 75ಎ 57 ಎನನ I ERI 
p ರಾಜ್ಯ ಪತ್ರ ಪ್ರಕಟಣೆ ದಿನಾಂಕ:09-01-2020 
T 4-0 
rk ರ ಒಟ್ಟು 
F ಗದಗ್‌ನಾಕ್‌ ಷಾ ಕೊಕನಾರು T053 ದೆರ ನಿಗದಿಪಡಿಸಲು 7 ನಿವ 734 ಐಸ್‌ಪಿಕ್ಕೂ (3) 2020 ನನಾ 
" ರೈಲ್ವೆ ಮಾರ್ಗಕ್ಕೆ ತಮ ವಹಿಸಲಾಗುತ್ತಿದೆ. | 202), ರಾಜ್ಯ ಪತ್ರ ಪ್ರಕಟಣೆ" ದ:19-11-2020 
ಕೂಕನೂರು ್ನ 
ie ಒಟ್ಟು| 0-31 
ಬಾಗಿಲಕೋಟೆ ಚಿಲ್ರೆ py £ | 
1 ] ಬಾಗಲಕೋಟಿ `ಜಿಲ್ಲಿ: ಬಲಕುಂದಿ. ಗ್ರಾಮ 0-09 30.00 "ಸಿಐ 25 ಎಸ್‌ನಿಕ್ಕೊ 75ರ ಕನಾ 
ಹುನಗುಂದ ತಾಲ್ಲೂಕು | K 03-02-2020 ದಿನಾಂಕ:06-02-2020 
ಒಟ್ಟು] 0-09 k 
| ಕಲಿಬಿರಗಿಚಪ್ಷ” 
TTS ಕಲಬುರಗಿ ತಾ ಕಪನೊರು 1-04 820ರ ಸಿಐ 12 ಎಸ್‌ಪಿಕ್ಯೂ 2019 SAITO 
ಗ್ರಾಮ : ರಾಜ್ಯ ಪತ್ರ ಪ್ರಕಟಣೆ ದಿನಾಂಕ:09-01-2020 
2 | ಕಲಬುರೆಗೌ'ತಾ। ಗ್ರಾಮ | ನಂದೂರ ಕ್‌ I-00 20ರ ಸಿಐ 103 ಎಸ್‌ಪಿಕ್ಯೂ (8) 2020 T2020 
ನಂದೂರ: (ಕೆ) ' s 
STI ] 
ಯಾದಗಿರಿ ಚಪ್ಪೆ 
T Tad S72 ಷಾ 57-25 TSE NOTES TEST ಎಸ್‌ಪಿಕ್ಕೊ (ಇ) 2021 ದನಾಂ್‌73-02- 
ಕೆಡೀಚೂರು ಣ್‌ ” ಕ್ರಮ ವಹಿಸಲಾಗುತ್ತಿದೆ. | 2921 
ಒಟ್ಟು | 37-29 


ಪ್ರತಿ ಎಕರೆಗೌನಿಗವ 


ಎಸೀರ್ಣ K - 
ಸ ಸಗಾರಣ ಪನೇಶದ ಗ್ರಾಮ, ತಾಲ್ಲೂಕು, ಬಿಲ್ಲೆ ಮಗು Meebo ಅಂತಿಮ ಅಧಿಸೂಚನೆ ಸಂಖ್ಯ ಮತ್ತು ದಿನಾಂಕ: 
ಬಳ್ಳಾರಿ ಜಿಲ್ಲೆ” : ರ್‌ - ” - NW | TE 7 
1' | ಬಳ್ಳಾರ ಜಕ್ಲೆ `ಸಂಡಾರು`7ಸಾಡಾರ್‌ 15-75 ₹30 ಸಿಐ ಗ ಎಸ್‌ಪಿಕ್ಕೊ ) 200 I 
ತಾ॥, ತೋರಣಗಲ್ಲು ತೋರಣಗಲ್ಲು ಹೋಬಳಿ, 
| ಹೋಬಳಿ, ಯರಬನಹಳ್ಳಿ ಯರಬನಹಳ್ಳಿ ಗ್ರಾಮ 
ಒಟ್ಟ 176-75 - 
' me —— * 
Weds: 7 ಹಾವ್‌ 407-03 TS OTS TRE ಎಸ್‌ಪಿಕ್ಕೂ 7019 `ರನಾಂ T0307 
ಕಾರಿಡಾರ್‌ ಯೋಜನೆ . [ಕರ್ಜಗಿ ಹೋಬಳಿ. ಕಮ "' ಗ ಗ 
Or ಗಣಜೂರು ಗ್ರಾಮ | ವಹಿಸಲಾಗುತ್ತಿದೆ. - 
ಕಾದುಡಾರ್‌ ಇತ್ರ — 
‘| T Tomas 7 ರಾಯಾ 7-28 ಧಾಪರಹಾರದ ಸಿಐ 14 ಎಸ್‌ಪಿಕ್ಕೊ 705 EE 
ಮೋತಗಲ್‌ ಯರಮರಸ ಬದಲಾಗಿ ಅಭಿವೃದ್ಧಿ | ರ್ರಾಜ್ಯ ಪತ್ತ ಪ್ರಕಟಣೆ ದಿನಾಂಕ. 09-01-2020 
ಪಡಿಸಿದ ಜಮೀನು ಶವ _ K 
_ | ನೀಡುವುದು. 
U [ | TT 
[ ಜುಮ್ಹೌ | 323733 


ಟಕ ಸಂಕೀರ್ಣಃ- 


Ta] 


ತ್ರ | ವಿಕಘಟಿಕ ಸಂಕೀರ್ಣದ - p ವಿಸೀರ್ಣ ; _ 
ಸಂ ಹೆಸರು "| ಗಾಮ ತಾಲ್ಲೂಕು ಜಲ್ಲೆ ಗ ಪಡಿಸಿದ ದರ ರೂ. |  ಅರಿತಿಮ ಅಧಿಸೂಚನೆ ಸಂಟ್ರೆ' ಮತು ದಿನಾಂಕ: 
ಥಾ es (ಎ -ಗು) ವ } ಬಲ್ತ 
| Re; IF 3 7} ನ್‌ 3 J 
ಬೆಂಗಳೂರ್‌ ನಗರ ಜಿಲ್ಲ” ್‌- 
7 S)S Enter prises | ಬಂಗಳೂರು ರಣ್‌ 2-00 710.00 ಸಿಐ 248 ಎಸ್‌ಪಿಕ್ಕೂ 2016 ದನಾ 
ಮ ಬಿ.ಎಂ ಕಾವಲ್‌ 4; ಗ | . § 
2 ಗೇಲ್‌ ಇಂಡಿಯಾ ಲ ಷಾವಾಪಕ ಅತ್ವಿಚಿಲೆ ERE CERI RET ಎಸ್‌ ದಿನಾಂಕ 06-02-20 
ಅನೇಕಲ್‌ ಶಾಲ್ಲೂಕು, "| ರೂ.1800/-ಪ್ರತ oo 
f ಚ.ಅಡಿ 
37 ಚಿಂಗಳಾರ ಕಪ್ಪಾ TT ರೊ230 “ST EI DRESS 
ಇಂಡಸ್ಟೀಸ್‌ ಇಂಜಿನ್‌ ತಾ। ಜಿಗಣಿ ಬುಕ್ಕಸಾಗರ ಚ.ಅಡಿ j : . 
ಇಂಡಿಯಾ ಪ್ರೈಲಿ. i ಈ 
ಕಂಪನಿ 
ibs 
TIT 
; ಬೆಂಗಳೂರು: ಗ್ರಾಮಾಂತರೆಜಕ್ತೆ k J 
TT Ms HPO, ಹೊಸಹೋಟ್‌ಾ) 50-03 165 ಸಿಐ 09 ಎಸ್‌ಪಿಕ್ಕೂ 205 ರಾಣ TI 
\ ದೊಡ್ಡದಾಸರಹಳ್ಳಿ ಕಣಗಲಾ ; 1.65 : Po } 
3 Fe -] ವ 50-05 
} ಬಿ.ಕೆ.ಜಿ"ಎಂ.ಸ್ಕಾರಡ್‌ ತೆಂಗನೆಹಳ್ಳಿ ಕೊರಟಗಕ T4553 BIN ಸಿಐ 140 ಎಸ್‌ಪಿಕ್ಕೂ ಇ)200 5ರ 
ಪ್ರೈಲಿ. - ತುಮಕೂರು ಜಿಲ್ಲೆ 
ಒಟ್ಟು 39-30 
7] ಮೈಸೂರು`ವಿಮಾನ ಮೆಕಸೆ'ಗ್ರಾಮ ‘T 4a 130.00 ಸಿಐ 54 ಎಸ್‌ಪಿಕ್ಕೊ (ಇ) 705 5೫-7305 
ನಿಲ್ದಾಣ ಪ್ರಾಧಿಕಾರ § 
2" ಕಂಟೈನರ್‌ ಮೈಸೊರು ಜಕ್ಷ್‌ ೩ 6-05 75ರ "ಸಿವ 07 ನಾಕಾ TE TIE 
ಕಾಪೋರೇಷನ್‌ ಆಫ್‌ .| ಕಡಕೊಳ ಗ್ರಾಮ 
ಇಂಡಿಯಾ ಲಿ., 
KN ಒಟ್ಟು] 30-23 | 
17 ಹಾಸನ ವಮನ ಹಾಸನ್‌ ತಾಲ್ಲೂಕ ಧವನ್‌ T7735 400 ಸಿಐ 296 ಎಸ್‌ಪಿಕ್ಕೊ 208 ರನ TIT 
ನಿಲ್ದಾಣ ಗ್ರಾಮ i f 2019/ 11-04-2019, 
ಒಟ್ಟು 27-35 
1 |ಬಿ.ಎಂ.ಎಂ ಇಸ್ಪಾಟ್‌ ಬಳ್ಳಾರಿ ಜಿತ್ತಿ ಕುಡುತಿನಿ, - 217-39 6.50 ಸಿಐ 137 ಎಸ್‌ಪಿಕ್ಕೊ 2018 ದಿನಾಂಕ: 02-1-8. 
ರಣಜಿತಪುರ 
; | ui] 217-35 
ಚಿತ್ರದುರ್ಗ`ಜತ್ಪೆ R - ) 
[ ಮೆೇಃ ಮನಿರರ್‌ ಚಿತ್ರದುರ್ಗ, ಹೊಳಲ್ಕೆರೆ 28-20 75.00 ಸಿಐ 132 ಎಸ್‌ಪಿಕ್ಕೊ 208 ನಾ 253 
ಎಂಟರ್‌ಪ್ರೈಸಸ್‌ ದಿಂಡದಹಳ್ಳಿ, ವಿ ಪಾಳ್ಯ, ; 
ಲಿಮಿ,, ಹಾಗೂ' ಇತರೆ 7 ಗ್ರಾಮಗಳು | 
2 ಹೊಸಡಾರ್ಗ. i ಹೊಳ್ಳರ. ಕೋಟಿಹಾಕು, 14-38 14.00 ಸಿಐ 08 ಎಸ್‌ಪಿಕ್ಕೊ 2017 ದನಾ 2-0 
ಚಿಕ್ಕಜಾಜೂರು ರೈಲ್ವೆ ಹಾಗೂ ಇತರೆ ಗ್ರಾಮಗಳು - 
ಯೋಜನೆ \ - 
] ಒಟ್ಟು] ATE | [_ 


2 ಜಾ ಪ್ರಾ ಪಾಕಗನಗದ : 
3 | ವಿಕಘಟಕ ಸಂಕೀರ್ಣದ | ಗ್ರಾದ್ದುತಾಲ್ಲೂಕುಜಲ್ಲಿ | ನೌ | ಬೂದ ದರರೂ. | ಅಂತಿಮ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ: 
ಸಂ - ಹೆಸರು ಜ್‌ ಸ (ಎ-ಗು) § NS ಬ if 
NECECEE : ] 
TT Taeರವವರ್‌ ಕುತ್ತೆತ್ತೂರು ಪಮುರ್ಡ್ಜಿ; 12-00 0.0, ಸಿಐ `ಎಸ್‌ಪಕ್ಕೂ 207 E208 
4ನೇಹಂತೆ : 2018. r 
[- ಮಾಮ್‌ ನರ್‌] ಮಾಸೂರು ಠಾ ಮಂಗಳೂರು 24-13 ಪಕಕ TT ಎಸ್‌ಸಿಕ್ಕೂ (3) 2020 ದನಾಂ825-1- 
4ನೇ ಹಂತ : (ಮೂಳೂರು) ಕ್ರಮ 2020 ರಾಜ್ಯ ಪತ್ರ ದಿ:26-11-2020 
“ವಹಿಸಲಾಗುತ್ತಿದೆ. 
3-59 
(ಕಂದಾವರ) 
: ಒಟ್ಟು] 840-32 
ಗಾ ಬ್‌ E 15 | 
1 ಗಡಗ-ವಾಡಿ ಕೈತ್ವ್ತ Tಹಯಲಬಾರ್ಣಾ; 07-8” 72.00 ಸಿಐ'25`ಎಸ್‌ನಕ್ಕೂ 2017 ನಾಂ 7-02 
| ದ್ಯಾಂಪುರ | 12019 _ 
2 1ಗರಗ-ವಾಡ ಕೈತ್ಪಹಲಬಾರ್ಗ್ಣ್‌ ಕುಷ್ಟ 69-00 ರೂ.7.00 ರಿಂದ | ಸಿಐ'63 ಎಸ್‌ಫಕ್ಕೂಇ) 205 BTV 
| ಯೋಜನೆ ತಾಲ್ಲೂಕಿನ ಗ್ರಾಮಗಳು" 20.00 ಲಕ್ಷ | 2019. SE 
3" ಗೆದಗ-ವಾಡಿ ಕೈತ್ವೆ | ಕುಷ್ಟೆಗ ತಾಲ್ಲೂಕು.” 241-17 ರೂ.30 ರಿಂದ1ಸಿಐ 485 ಎಸ್‌ನಿಕ್ಕೊೋಇಖ 200 BI6-07-- 
\ ಯೋಜನೆ ಮಾದಾಪುರ & ಇತರೆ y | 2000ಲಕ್ಷ |20. - 
. ಗ್ರಾಮಗಳು ಸ 
{ [ ಜಿಲ್ಲ ಕುಷ್ಣಗ'ತಾ ನಷ್ಟಗ ಗ್ರಾಮ M28 ಕಾ ಕಂ ವ ಎಸ್‌ನಿಕ್ಕೊ) 208 08-0-2025 
% ' | 20.00 ಲಕ್ಷ 
3””ಗದಗ-ವಾಡಿ ಕೃಲ್ವೆ ನಷ್ಠ, ಪಾಲ್ಗಾಹೊಸುರೆ” 113-05 “ರೊ5.00ರಂಡ್‌" ಸಿವ ಎಸ್‌ಪಕ್ಕೂ 205 SIO 
ಯೋಜನೆ ಕುಷ್ಟಗಿ. ತಾ. ಕೊಪ್ಪಳ ಜಿ. 20.00 ಲಕ್ಷ 2020 
67ಗಡಗ-ವಾಡ"ರೃಲ್ಷ--7ನಾಪ್ಯನಲದಾರ್ಗ್ಣಾ ತಾ: 37 ರೂ7ರ0 ಕಂಡವ ಎಸ್‌ ST 
L ಯೋಜನೆ | ಮಕ್ಕಳಿ. ಕುಕನೂರ ಇತ್ಯಾದಿ. | 20.00 ಲಕ್ಷ 2020 ES 
: | ವಟಾ 3-25 
| | ಚಳಗಾಂ ಜಿಲ್ಲೆ” - ಗಾ ಧಾ | 
17 ಮ್‌ ಕಎಲ್‌ಇೈ೩] ಚೈಲಹಾರಗಲ ಆಗ ಮತ್ತಿಕೊಪ್ಪ' 14-2] 950 'ಸಿಐ 42 ಎಸ್‌ಪಿಕ್ಕೂ (ಇ) 209 908 
ವಿ: ಕೇಂದ್ರ ಗ್ರಾಮ 
| ಸ ಈ | TI 
ಬಾಗಲಫೋಟಿ ಜಿಕ್ಷೆ ಸ R g | - - 
1 Turoded ಮುಢೊಳ್‌ತಾಲ್ಲೂಪ 19-03 2700 ಸಪ್‌ ಎಸ್‌ಪಿಕ್ಕೊ 2017 ದನಾಂ್‌05-0 
ಇಂಡಿಯನ್‌ ಕೇನ್‌ ; i 2018 
ಪವರ್‌ ಲ, 
Ei ಒಟ್ಟು 79-05 iw 
ಕಲಬುರಗಿ ಜತ್ತೆ" } | y ; | 
1 1 ಗರಗೆ-ವಾಡಿಕೃಕ್ಷೆ ಚಿತ್ತಾಪೊರ' ತ ಹೆಲಕಟ್ಟಾ 3-36 ರೂ.800 ರಂಡಿ ಎಸ್‌ಫಿಕ್ಕಾ 209 516-07. 
ಯೋಜನೆ : ಗ್ರಾಮ | 12.00 ಲಕ್ಷ ಸ 
7 1 ಕಎಸ್‌ಎಸ್‌ಐಡಸಿ ಚೆತ್ತಾಪೊರೆ 2-02 1600 ಸಿಐ 59 ಎಸ್‌ಪಿಕ್ಕೂ @) 200 27-05-5 
ಕಲಬುರಗಿ : p Y 
3] ಕಎಸ್‌ವಸ್‌ಐಡಾ ಪಿ.ಚಿತ್ತಾಪುರೆ, ಚಿತ್ತಾಪುರ, 1-06 16.06 ಸಿಐ 59 ಎಸ್‌ಪಿಕ್ಕೂ (ಇ)209 ROE ST 
| | ಕಲಬುರಗಿ ಜಿ. -. - 
ಒಟ್ಟು 7-04 K 


ನ 


EEE 


4 
ಪ್ರತ 
i ಎಕರೆಗೆ 
ಕ್ರ ಏಕಘಟಕ ಸಂಕೀರ್ಣ ವಿಸೀರ್ಣ ಎ 
ಸಂ * ಹೆಸರು - ದ ಗ್ರಾಮ, ತಾಲ್ಲೂಕು ಜಿಲ್ಲೆ (ಎ ಗು) Wy ದ ಅಂತಿಮ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ: \ 
' ದರ ರೂ. 
ಬಕಗಳಲ್ಲ 
ಯಾದಗಿಕ'ಜಕ್ಪೆ a 7 
1 [ಗದಗ-ವಾಡಿಕೈಲ್ತ "7 3ಹಾಪುರ ಈ ಮಡ್ಡಾಳೆ "7 760-08 10.00 [AS T8E ಎಸ್‌ಪಕ್ಕೂ 2017 &15-03-T0E 
ಯೋಜನೆ ತಿಪ್ಪನಹಳ್ಳಿ ಇತರೆ ಗ್ರಾಮಗಳು _ pa 
21 ಗದಗ-ವಾಡ ರೈಕ್ನೆ ಶೆಹಾಷೊರೆಾ॥ ಮಂಡೆಗ್ಗ್ಳಿ 424-08 ರೊ.1200 7 ಸವ 7 ಎಸ್‌ಪಿಕ್ಕೊ ETS 
ಯೋಜನೆ ಇತರೆ ಗ್ರಾಮಗಳು ರಿಂದ 17 
ಲಕ್ಷ | - - ' 
3 | ಗದಗ-ವಾಡಔಕೈಕ್ಪ ಯಾದ್‌ರಿ, ಶೋರಾಪುರ 14-75 ರೊ.1200 ಸಿಐ 5 ಎಸ್‌ಪಿಕ್ಕೂ (ಇ) 205 SET } 
ಗೆದ್ದಲಮರಿ, ದೇವಾಪುರ ರಿಂದ | 
: 117.00 - 
'-4 | ಗದಗ-ವಾಡಿರೈಕ್ವ ಶೋರಾಪೆರ್‌ 3 327-3) 12.93 | ಸಿಐಎಸ್‌ಪಿಕ್ಕೊ 3) 205 S30, 
' ಬಂಡೋಳಿ ಮತ್ತು ಇತರೆ 
3—ಡಗ-ವಾಡ ಯಾದಗಿರ ಜಕ್ಲ ಕಹಾಷಾಕ 58539 12 ರಿಂದ [ಸಿಐ75 ಎಸ್‌ಪಿಕ್ಕಾ 7 TI 
ಮತ್ತು ಶೋರಾಪುರ 18 ಲಕ್ಷ . 
ಮಂಡಗಳ್ಳಿ ಇತ್ಯಾದಿ . _ 
6 |ಗದಗ-ವಾಡಿಕೃಲ್ಪೆ ಯಾದಗಿರ ಜಕ್ಕ ಕರವಾಳ, 835 15.55 |ಸಿಐ 121 ಎಸ್‌ಸಿಕ್ಕೊ 7ರ EE 
ಅಣಬ್ಬಿ ರಿಂದ pA . 
ಹಂದ್ರಾಳ (ಡಿ) 18.50 ಲಕ್ಷ 
ಹಳ್ಳಿಸಗರ 
ಒಟ್ಟು 
ಒಟ್ಟು T07-12 
ನವಮ ಚನ m 
17 ತವಷೊಗ್ಗ- ತಿಮ್ದಾಪುರ'ಗ್ರಾಮ ಕನಕಪುರ” 41-35 15 5ಂಡ"[ಸಿವ7 ಎಸ್‌ಪಕ್ಯಾ III 
| ಶಿಕಾರಿಪುರ- ತಾಃ 25 ಲಕ್ಷ 
ರಾಣಿಬೆನ್ನೂರು ಹೊಸ | ಹಿಟ್ಟೂರು ಗ್ರಾಮ, 
ಬ್ರಾಡ್‌ ಗೇಜ್‌ ರೈಲು ಮಲ್ಲಾಪುರ ಗ್ರಾಮ , 
ಮಾರ್ಗ ನಾರಾಯಣಪುರ ಗ್ರಾಮ, 
ವಿರ್ವಹಣಕ್ಕಾಗಿ' ಶಿವಮೊಗ್ಗ ತಾಃ 
ಸ ಒಟ್ಟು 
” ಸೇವಾಲಾಲ್‌ ನಗರ 1758-38 1 ರಂದ 
(ಕೊನಗವಲ್ಳಿ) 21 ಲಕ್ಷ 
ಮುದವಾಲ ಗ್ರಾಮ 
ರಾಮನಗರ ಗ್ರಾಮ 
ಕೊಂಡಜ್ಜಿ ಗ್ರಾಮ 
ಶಿವಮೊಗ್ಗ ತಾ॥ 
27] ಶಷಮಾಗ್ಗ ಜಿಲ್ಲ ಕಾರಿಪುರ ಗ 157-18 16 ರಿಂದ |ಸಿಐ 135 ಎಸ್‌ಪಿಕ್ಕೂ 6) 300 ದನಾ 
- ಶಿಕಾರಿಪುರ ತಾ॥ ಯರೆಕಟ್ಟೆ 23 ಲಕ್ಷ ' 
ಯರೆಕಟ್ಟೆ ಹಾರೋಗೊಪ್ಪ K 
ಹಾರೋಗೊಪ್ಪ ಕೆಸರಗಟ್ಟ 
ಕೆಸರಗಟ್ಟ ಎಳನೀರುಕೊಪ್ಪ 
ಎಳನೀರುಕೊಪ್ಪ ಇಟ್ಟಿಗೆಹಳ್ಳಿ 
ಇಟ್ಟಿಗೆಹಳ್ಳಿ 
ರಾಂಪುರ) ರಾಂಪೆರ₹ಚಿ) 20-05” 5ರಿಂದ” 
ಇಸ್ರಾಪುರ (ಬೆ) ಇಸ್ರಾಪುರ (ಬೆ) 18.50 ಲಕ್ಷಿ 


೬ 


} ಪ್ರತ ಎಕರೆಗೆ 
” ಸಿ ಪಡಿಸ - 
3 | ವಕಘಟಕ್ರ ಸಂತರ್ಣದ | ತಲ್ಲೂರ ಅ Nd ನಿಗದಿ ಪಡಿಸಿದೆ |  ಂ್ರಾಮು ಅಧಿಸೂಚನೆ ಸಂಖ್ಯೆ ಮತ್ತು ದನಾಂಕ, 
ಲ ಲಕ್ಷಗಳಲ್ಲಿ. | 
7 ವ TRS SEE NE ES TAR NETS 
ಶಿಕಾರಿಪುರ ಈಾ॥ ಜಿಲ್ಲೆ ನ್ಯಾಮತಿ ತಾ॥ ಬೆಳಗುತ್ತ ನಿಗದಿಪಡಿಸಲು |". 
ದಾವಣಗೆರೆ ಜಿಲ್ಲೆ ಹೋ, ಗುಂಡಿಚಟ್ಟಹಳ್ಳಿ೬ ಇತರೆ ಸಮು 
ನ್ಯಾಮತಿ ತಾ॥ ಬೆಳಗುತ್ತಿ | ಗ್ರಾಮಗಳು ಪಹಿಸಲಾಗುತ್ತಿದೆ. 
ಗುಂಡಿಚೆಟ್ಕಹಳ್ಳಿ೬ ಇತರೆ 
ಗ್ರಾಮಗಳು | | 
rs ಶವಮಾಗ್ಗ ಪಕ್ಷ ನಕರ ತಾಗ ದಾವಣ 353408 ಕ ಸಂ 75ರ ಎ್‌್ಕಾ ETN 
” ! ಶಿಕಾರಿಪುರ ತಾ॥ ಜಿಲ್ಲೆ ನ್ಯಾಮತಿ ತಾ॥ ಬೆಳಗುತ್ತಿ § ನಿಗದಿಪಡಿಸಲು 
ದಾವಣಗೆರೆ ಜಿಲ್ಲೆ ಹೋ, ಸೂರಗೊಂಡನಹಳ್ಳಿ & ಸಮು 
ನ್ಯಾಮತಿ ತಾ। ಬೆಳಗುತ್ತಿ ಇತರೆ ಗ್ರಾಮಗಳಲ್ಲಿ ವಹಿಸಲಾಗುತ್ತಿದೆ. 
ಹೋ, 
ಸೂರಗೊಂಡನಹಳ್ಳಿ & 
| ಇತರೆ ಗ್ರಾಮಗಳಲ್ಲಿ - 
& ಒಟ್ಟು J 30008 
[ಉಡುಪ ಜಲ್ಪ ರ್‌ . } } 
7 7ಯು.ಪಸವರ್‌ ಎನ್ನಾರು ಗ್ರಾಮ. ಇಡಾ 7-26, OE TRS TT SS 2200 SENSO 
ವಿದ್ಯುತ್‌ ಸ್ಥಾವರ ತಾ॥. - 
ಕಾಪು ಹೋಬಳಿ . 
L ug] TE 
ರಾಯೆಚೊರೆ 'ಜಿಳ್ಲಿ' | 
1" | ರಾಯಜೊರು 7 ರಾಯಚೊರಿ ತಾ ಪೋತೆಗಲ್‌ 7-28 ಭೂಪರಿಹಾರ "1 ಸವ 14 'ಎಸ್‌ಪಿಕ್ಕೂ 2019 ದಿನಾಗಿಕ08-01-2020 
| ಯರಮರಸ ಬದಲಾಗಿ | ರಾಜ್ಯ ಪತ್ರ ಪ್ರಕಟಣೆ ದಿನಾಂಕ:09-01-2020 . 
. ಅಭಿವೃದ್ಧಿ : 
ಪಡಿಸಿದ 
. ಜಮೀನು _ 
7ರಾಯಜಾರು ರಾಯಚಾರು ಚಕ್ಷ MOIS TST ER TONER 
ಲಿಂಗಸುಗೂರು ತಾಃ ನಿಗದಿಪಡಿಸಲು | 14-10-2020 ರಾಜ್ಯ ಪತ್ರ ಪ್ರಕಟಣೆ ದಿ15-10-2020 
ಕಮ 
ವಹಿಸಲಾಗುತ್ತಿದೆ. |. 
| ಒಟ್ಟು 1109-03 If ್‌ 
ಜಾಮಾ TE ್‌ 


ಗಾರ ಪ್ರಡೇಶ 


ನಕಘಟ ಸಂಕೀರ್ಣ 


5252-32 


"4641-35 


` ಓಿನಿಬಂದಿ -್ಲಿ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 


ಕೈಗಾರಿಕಾ ನಿವೇಶನಗಳ ಹಂಚಿಕೆಯ ನಿಯಮಾವಳಿಗಳು 


ಕೈಗಾರಿಕಾ ಉದ್ದೇಶಿತ ಯೋಜನೆಗಳಿಗೆ ಸರ್ಕಾರವು ಭೂಮಿಯನ್ನು, ಕೆಐಎಡಿಬಿ 
ಮೂಲಕ ಕೈಗಾರಿಕೆಗಳಿಗೆ. ಹಂಚಿಕೆ ಮಾಡಲು ಈ ಕೆಳಕಂಡ ಸಕ್ಷಮ ಪ್ರಾಧಿಕಾರಗಳಿಂದ. 
ಅನುಮೋದನೆ ಪಡೆದ ನಂತರ, ನಿಗದಿತ ಅರ್ಜಿ ನಮೂನೆಯೊಂದಿಗೆ ' ಮಂಡಳಿಯ ಕೇಂದ್ರ 
ಕಛೇರಿಗಳಿಗೆ/ ವಲಯ . ಕಛೇರಿಗಳಿಗೆ ನಿವೇಶನ ಹಂಚಿಕೆಗಾಗಿ ಅರ್ಜಿಗಳನ್ನು 
ಸಲ್ಲಿಸಬೇಕಾಗುವುದು. - - 


ಕರ್ನಾರ್‌ ರಕರ ಸನ್ಮಾನ್ಯ ]ರೂ 3500 `ಕಾೋಟಗಳಗಾ ಮಕರ ವಾಡಾ 
ಮುಖ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿನ | ಹೂಡಿಕೆಯ : ಯೋಜನೆಗಳನ್ನು ಪರಿಶೀಲಿಸಿ, 
ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ಅನುಮೋದನೆ ನೀಡಲಾಗುವುದು. : 

ನೀಡುವ ಸಮಿತಿ. 


ಗರ್ಗ ರಾಕದ ರಾಜ್ಯದಲ್ಲಿ ಕನ5 ನಚಗಳಗರತ ಸಷ್ಯ ಮ 
ಬೃಹತ್‌: ಮತ್ತು ಮಧ್ಯಮ ರೂ. 500 ಕೋಟಿಗಳ ಒಳಗಿನ ಬಂಡವಾಳ 
ಕೈಗಾರಿಕೆಗಳ ಮಂತ್ರಿಗಳ [ಹೂಡಿಕೆಯ ಕೈಗಾರಿಕಾ ಯೋಜನೆಗಳನ್ನು ಪರಿಶೀಲಿಸಿ, 
ಅಧ್ಯಕ್ಷತೆಯಲ್ಲಿನ ರಾಜ್ಯ ಮಟ್ಟದ ಅನುಮೋದನೆ” ನೀಡಲಾಗುವುದು. ; 

ಏಕ ಗವಾಕ್ಷಿ ಒಪ್ಪಿಗೆ. ನೀಡುವ 


ಸಮಿತಿ. 


ಆಯಾ ಜನ್ಗೆಗಳ`ಜನ್ನಾಧಕಾರಿಗಳ [ರೂ ನಾಡಗಳವರಗ ಬನಡವಾ ಹೊಡುವಸಣ್ಣ 
ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಮಟ್ಟದ ಕೈಗಾರಿಕಾ ' ಘಟಕಗಳ 'ಅರ್ಜಿಗಳನ್ನು ಪರಿಶೀಲಿಸಿ 
ಏಕ “ಗವಾಕ್ಷಿ ಸ ಸಮಿತಿ. ' . |] ಅನುಮೋದನೆ ನೀಡಲಾಗುವುದು. 


ನಿವೇಶನ ಕೋರಿ ನಿಗದಿತ ಅರ್ಜಿಗಳ ಜೊತೆಯಲ್ಲಿ ಈ ಕೆಳಕಂಡ ದಾಖಲೆಗಳೊಂದಿಗೆ 
ಕೆ.ಐ.ಎ.ಡಿ.ಬಿ. ಕಛೇರಿಗೆ. ಅಥವಾ ಜಿಲ್ಲಾ ಕೈಗಾರಿಕಾ: ಕೇಂದ್ರ ಕಛೇರಿಗೆ 
ಸಲ್ಲಿಸುವುದು. ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೊರು ಗ್ರಾಮಾಂತರ ಜಿಲ್ಲೆ ಹಾಗೂ 
ರಾಮನಗರ ಜಿಲ್ಲೆಗಳಲ್ಲಿನ ಕೈಗಾರಿಕಾ. ಪ್ರದೇಶಗಳಿಗೆ ನಿವೇಶನ ಕೋರುವ ಅರ್ಜಿಗಳನ್ನು 
ಕೆ.ಐ.ಎ.ಡಿ.ಬಿ ಕೇಂದ್ರ" ಕಛೇರಿಸರ್ನಾಟಕ ಉದ್ಯೋಗ ಮಿತ್ರ ಬೆಂಗಳೂರು ಇಲ್ಲಿಗ 
ಸಲ್ಲಿಸುವುದು: 2 


* ವಿವರವಾದ ಯೋಜನಾ ವರದಿ ದ್ವಿಪ್ರತಿಯಲ್ಲಿ . 
€ ಸಂಘದ ವಿವರಣಾ ಪತ್ರ ಮತ್ತು ನಿಯಮಾವಳಿಗಳು /ಪಾಲುಗಾರಿಕೆ ಕರಾರು ಪತ್ರಃ 


ಮೆಮೊರೆಂಡಮ್‌ . ಅಂಡ್‌ 
ಅನ್ನಯಿಸುವಂತೆ ದ್ವಿಪ್ರಶಿಯಲ್ಲಿ. 


ಆರ್ಟಿಕಲ್‌: 
£0 


ಆಫ್‌ , ಅಸೋಷಿಯೇಷನ್‌ 


°: ಉದ್ಯೋಗ ಆಧಾರ್‌ ನೋಂದಣಿ ಪ್ರ ಪ್ರಮಾಣ ಪತ್ರ. 
೪ ಭೂಮಿಯ ಉದ್ದೇಶಿತ ಉಪಯೋಗವನ್ನು ಸೂಚಿಸುವ ನಕ್ಷೆ 
* ಮುಂಗಡ ಠೇವಣಿಯಾಗಿ ಎಕರೆಯೊಂದಕ್ಕೆ 'ರೂ. 5000/-ಗಳು. 


ರಾಜ್ಯ ಉನ್ನತ ಮಟ್ಟದ ಅನುಮೋದನಾ ಸಮಿತಿ 1 ರಾಜ್ಯ ಮಟ್ಟದ ಏಕ ಗವಾಕ್ಷಿ ಸಮಿತಿ: 


! ಜಿಲ್ಲಾ ಮಟ್ಟದ ಏಕ ಗವಾಕ್ಷಿ ಸಮಿತಿ ಅನುಮೋದನಾ ಪತ್ರ 


ಕೈಗಾರಿಕಾ ನಿವೇಶನಗಳ ಹಣ ಪಾವತಿಸುವ ನಿಯಮಗಳು 


ಜಿಗಗಳೂರ್‌ ರ 


ಬಿಂಗಳೂರು7ಅ: ಅರ್ಜಿಯ ಷಾತ ನಿವೇಶನ 
ಗ್ರಾಮಾಂತರ, ರಾಮನಗರ, ಕೋಲಾರ, " ಹೆಂಚಿಕೆಯ ಬೆಲೆಯ ಶೇ 30. ರಷ್ಟು 
ತುಮಕೂರು, ಮೈಸೂರು,.: ಹಾಸನ, ಹಣವನ್ನು ಮುಂಗಡವಾಗಿ 
ದಾರವಾಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಪಾವತಿಸುವುದು. ¥ 
ಕೈಗಾರಿಕಾ ಪ್ರದೇಶಗಳ ಆ. 


' ನಿವೇಶನ ಬೆಲೆಯನ್ನು ಪಾವಶಿಸುವ ವಿಧಾನ 
(ಸಾಮಾನ್ಯ ವರ್ಗದ ' ಉದ್ದಿಮೆದಾರರಿಗೆ) 


ನಿವೇಶನ "ಹಂಚಿಕೆಯಾದ ದಿನದಿಂದ 
90 ದಿನಗಳ ಒಳಗಾಗಿ ' ನಿವೇಶನದ ಬಾಕಿ 
70% ಬೆಲೆಯನ್ನು ಪಾವತಿಸುವುದು. 


ರಾಜ್ಯದ" ”'ಉಳಿಡ ಜಿಲ್ಲೆಗಳಲ್ಲಿ ಕೈಗಾರಿಕಾ 
ಪ್ರದೇಶಗಳ ನಿವೇಶನ ಬೆಲೆಯನ್ನು 


ಪಾವಶಿಸುವ ವಿಧಾನ. (ಸಾಮಾನ್ಯ ವರ್ಗದ 
ಉದ್ದಿಮೆದಾರರಿಗೆ) 


SE 


ಆ ನಿವೇಶನ 


ಯ ಬೆಲೆಯ ಶೇ 20 ರಷ್ಟು ಹಣವನ್ನು 
ಮುಂಗಡವಾಗಿ ಪ ಪಾವತಿಸುವುದು. | 
ಹಂಚಿಕೆಯಾದ ದಿನದಿಂದ 
90 ದಿನಗಳ" ಒಳಗಾಗಿ ನಿವೇಶನದ ಬಾಕಿ 
80% ಬೆಲೆಯನ್ನು ಪಾವತಿಸುವುದು. 


ಮನಾ j 


ಕಾದೃಮದಾರರ] ಅ ನರ್ಷಡಮ ೩ ಸವನ ಇ 
ನಿವೇಶನದ , ಬೆಲೆಯನ್ನು ಪಾವತಿಸುವ! ಯ ಬೆಲೆಯ ಶೇ. 10 ರಷ್ಟು ಮೊತ್ತವನ್ನು 
ವಿಧಾನ. 


ಮುಂಗಡ ಠೇವಣಿಯಾಗಿ ಅರ್ಜಿಯ ಜೊತೆ 
ಪಾವತಿಸುವುದು. K 

, ನಿವೇಶನ 'ಹಂಚಿಕೆಯಾದ ದಿನದಿಂದ 
180 ದಿನಗಳೆ ಒಳಗಾಗಿ ನಿವೇಶನದ ಬಾಕಿ 
90% ಬೆಲೆಯನ್ನು ಪಾವತಿಸುವುದು. 


[ನರವ ವರ್ಗದವರ, ಕ್ಪಸಂಪ್ಯಾತಹ; 


ನರ್ಷಡ್‌ ಸಾ ನಷ ಹರರ್‌] 


ಅಂಗವಿಕಲ ಉದ್ದಿಮೆದಾರರು ಮತ್ತು ಮಾಜಿ ಯ , ಬೆಲೆಯ ಶೇ. 2080 ರಷ್ಟು 

ಸೈನಿಕರು . ನಿವೇಶನದ ' ಬೆಲೆಯನ್ನು ಮೊತ್ತವನ್ನು ಮುಂಗಡ" ಠೇವಣಿಯಾಗಿ 

ಪಾವತಿಸುವ ವಿಧಾನ. ಅರ್ಜಿಯ ಜೊತೆ ಪಾವತಿಸುವುದು, 

ಈ. ನಿವೇಶನ ಹಂಚಿಕೆಯಾದ: ದಿನದಿಂದ 6 
ಸಮ ತ್ರೈಮಾಸಿಕ ಕಂತುಗಳಲ್ಲಿ' 
ನಿವೇಶನದ ವಾಕಿ ಶೇ.80/70 ಬೆಲೆಯನ್ನು 

| |} ಪಾವತಿಸುವುದು. 

ಪರಿಶಿಷ್ಟ." ಹಾತಿಪರತಷ್ಟಪಗಡರ ಮಂಡ ಪರಿಶಿಷ್ಟ ಜಾತಿ ಮತ್ತು 

ಉದ್ದಿಮೆದಾರರು ಪರಿಶಿಷ್ಟ ಪಂಗಡದ "ಉದ್ದಿಮೆದಾರರಿಗೆ 

, ಹಂಚಿಕೆ ಮಾಡಲಾಗುವ ಜಮೀನಿನ ಹಂಚಿಕೆ 
ದರದಲ್ಲಿ ಶೇ.75ರ ರಿಯಾಯಿತಿಯನ್ನು 
ನೀಡಲಾಗುವುದು ಮತ್ತು ಈ ಮೊತ್ತವನ್ನು 
N ಸರ್ಕಾರದಿಂದ SCP/TSP 
ಯೋಜನೆಯಡಿ ` - ಬಿಡುಗಡೆಯಾಗುವ 
ಅನುದಾನದಲ್ಲಿ. ಹೊಂದಾಣಿಕೆ, 
ಮಾಡಿಕೊಳ್ಳಲಾಗುವುದು. 


ಊ. ಮಂಡಳಿಯು' ಪರಿಶಿಷ್ಟ ಜಾತಿ ಮತ್ತು 


ಪರಿಶಿಷ್ಟ ಪಂಗಡದ ಉದ್ದಿಮೆದಾರರಿಂದ 
ನಿವೇಶನ ಹಂಚಿಕೆ ದರದ ಮೇಲೆ ಶೇ,10ರ 
ಹಣವನ್ನು ಅರ್ಜಿಯ ಜೊತೆಗೆ ಪ್ರಾರಂಭಿಕ 
ಠೇವಣಿಯನ್ನಾಗಿ ಪಾವತಿಸಿಕೊಂಡು ಹಂಚಿಕೆ |. 
ಪತ್ರ ನೀಡುವುದು ' ಮತ್ತು ಸ್ವಾಧೀನ ಪತ್ರ! 
ನೀಡುವುದು. ' 


. ನಿವೇಶನ ಹಂಚಿಕೆ ದರದ ಬಾಕಿ. ಶೇ. 15ರ 
ಹಣವನ್ನು 8 ಸಮತ್ತೆ ಮಾಸಿಕ ಕಂತುಗಳಲ್ಲಿ 
ಶೇ.10 ರಷ್ಟು ಬಡ್ಡಿಯೊಂದಿಗೆ ಸ್ಪಾಧೀನಪತ್ತ 


ನೀಡಿದ "ದಿನಾಂಕದಿಂದ ವಸೂಲಾತಿ 
ಮಾಡಿಕೊಳ್ಳುವುದು. ಮತ್ತು "ಸದರಿ 
ಮೊತ್ತವನ್ನು ನಿಗದಿತ "ಅವಧಿಯಲ್ಲಿ |' 


ಪಾವತಿಸುವ ಇಕ್‌ 'ಸದ್ಗಮದಾರರಾಡ 
ಸೂಕ್ತ ಮುಚ್ಚಳಿಕೆ". ' ಪತ್ರ 
ಪಡೆಡುಕೊಳ್ಳಲಾಗುವುದು. 


ಹಂಚಿಕೆಯಾದ ನಿವೇಶನದ ಪೂರ್ಣ ಮೊತ್ತವನ್ನು ಪಾವತಿಸಿದ ನಂತರ ಹಂಚಿಕೆಯ 


"ದೃಢೀಕರಣದ ಪ ಪತ್ರವನ್ನು ನೀಡಿ ನಿವೇಶನದ ಸ್ಪಾಧೀನ ಪತ್ರ ನೀಡಲಾಗುವುದು. ನಂತರ 


ಗುತ್ತಿಗೆ ಕರಾರು ಪತ್ರವನ್ನು ನೆರವೇರಿಸಲಾಗುವುದು. (02 ಎಕರೆ ವಿಸ್ತೀರ್ಣದ ವರೆಗೆ 10 


ವರ್ಷ ಗುತ್ತಿಗೆ' ಅವಧಿಗೆ ಗುತ್ತಿಗೆ ಮತ್ತು ಮಾರಾಟ ಕರಾರು ಪತ್ರ ನೆರವೇರಿಸಲಾಗುವುದು. 02... 


ಎಕರೆಗೆ ಮೇಲ್ಪಟ್ಟ ವಿಸ್ತೀರ್ಣಕ್ಕೆ 99 ವರ್ಷ ಗುತ್ತಿಗೆ ಅವಧಿಗೆ ಗುತ್ತಿಗೆ ಕರಾರು ಪತ್ರ. 
ನೆರವೇರಿಸಲಾಗುವುದು) "ಹಾಗೂ. ಏಕ ಘಟಕ ಸಂಕೀರ್ಣ ಯೋಜನೆಗಳಿಗೆ ಜಮೀನು 
ಹಂಚಿಕೆಯನ್ನು 15 ವರ್ಷಗಳ ಗುತ್ತಿಗೆ ಮತ್ತು ಕ್ರಯದ ಆಧಾರದ ಮೇಲೆ ಗುತ್ತಿಗೆ ಕರಾರು 


ಪತ್ರ ನೆರವೇರಿಸಿಕೊಡಲಾಗುವುದು. 


